ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 11030 (294) 


ಸದಸ್ಯರ ಹೆಸರು - /ಶ್ತೀ ಜಿ. ರಘು ಆಚಾರ್‌: [ಸ್ಥಳೀಯ ಸಂಸ್ಥೆಗಳ 
ಉತ್ತರಿಸಬೇಕಾದ ದಿನಾಂಕ 15-03-2021 


ಉತ್ತರಿಸಚೆಣಾದ ಸಚಿವರು ಮಾನ್ಯ ಪ್ರಾಭಮಿಕ ಮತ್ತು ಪ್ರೌಢ ಶಿಕ್ಷಾ 


ಫ್ರಿ 
r 


ಹಾಗೂ ಸಕಾಲ ಸಚಿವರು 


ರಾಜ್ಯದಲ್ಲಿರುವ - ಎಲ್ಲಾ' ಖಾಸಗಿ ಶಾಲೆಗಳು ಸರ್ಕಾರದ 
ನಿಯಮಾವಳಿ ಅಮಸರಿಸಿ ಶೇ30 ರಷ್ಟು ಶುಲ್ಕ ಮನ್ಸಾ 
ಮಾಡಿದೆಯೇ; 


ಅ) ಪ್ರಸಕ್ತ 2020-2021ನೇ: ಶೈಕ್ಷಣಿಕ ವರ್ಷದಲ್ಲಿ 


ಅ) ಶಿಕ್ಷಣ ಶುಲ್ಕದಲ್ಲಿ ಶೇ.30 ರಷ್ಟು ಶುಲ್ಗವನ್ನು 
ಮನ್ನಾ ಮಾಡದೇ ಪೂರ್ತಿ ಹಣ ವಸೂಲಿ 
ಮಾಡಿರುವ ಶಾಲೆಗಳ ವಿರುದ್ಧ ಶಿಕ್ಷ ಇಲಾಖೆ 
ಕೈಗೊಂಡಿರುವ ಅಥವಾ ಕೈಗೊಳ್ಳಲಿರುವ . 
ಕಮಗಳೇನು; (ಮಾಹಿತಿ ಒದಗಿಸುವುದು) 


ಸರ್ಕಾರದ ಆದೇಶ ಸಂಖ್ಯೆ ಇಪಿ.33.ಪಿಜಿಸಿ2021, | 
ಬೆಂಗಳೂರು ದಿನಾಂಕ29-01-2021ರನ್ನಯ 2020-21ನೇ 
ಸಾಲಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು .ಶುಲ್ಗಗಳ 
ಪಡೆಯುವ/ಪಾವತಿಸುವ ಕುರಿತಂತೆ ಶಾಲೆ/ಪೋಷಕರಿಂದ 
ತಕರಾರು/ದೂರುಗಳು.  ಸ್ವೀಕೃತಿಯಾದಲ್ಲಿ ಈ 
ದೂರುಗಳನ್ನು ಇತ್ಯರ್ಥಪಡಿಸಲು ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ; ಬೆಂಗಳೂರು ಅವರ 
ಸುತ್ತೋಲೆ ಸಂಖ್ಯೆ: ಸಿ72) ಪ್ರಾಶಿಅ.ಇತರೆ.80/2020-21, 


| ದಿನಾಂಕ02/02/2021ರಲ್ಲಿ ಬೆಂಗಳೂರು ನಗರಕ್ಕೆ 


ವಲಯವಾರು ನಿರ್ದೇಶಕರು/ಸಹ ನಿರ್ದೇಶಕರುಗಳನ್ನು 
ಹಾಗೂ ಜಿಲ್ಲಾ ಹಂತದಲ್ಲಿ ಉಪನಿರ್ದೇಶಕರು/ಡಯಟ್‌ 
ಪ್ರಾಂಶುಪಾಲರು ಸೇರಿದಂತೆ ಹಿರಿಯ , ಅಧಿಕಾರಿಗಳನ್ನು 
ಒಳಗೊಂಡಂತೆ ಅಧ್ಯಕ್ಷರನ್ನಾಗಿಸಿ,  . ಅಧಿಕಾರಯುಕ್ತ 
ಸಮಿತಿಗಳನ್ನು ರಜಿನಿ ತಕರಾರು. ಅರ್ಜಿಗಳನ್ನು 
ನಿಯಮಾನುಸಾರ ಇತ್ಯರ್ಥಪಡಿಸಲು ಸೂಚಿಸಲಾಗಿದೆ. 


ಇ) ' ಬೆಂಗಳೂರು ನಗರದ ಸರ್ಜಾಪುರ 
ಹೋಬಳಿಯಲ್ಲರುವ ಒಕ್ತೇಡ್ಸ್‌ 
ಇಂಟಿರ್‌ನ್ಯಾಷನಲ್‌ ಶಾಲೆ ಒಳಗೊಂಡಂತೆ 
ಹಲವು ' ಖಾಸಗಿ ಶಾಲೆಗಳು ಈ ನಿಯಮ 
ಉಲ್ಲಂಘಿಸಿರುವ ' ಆರೋಪಗಳಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಒಕ್ತೇಡ್ಸ್‌ ಇಂಟರ್‌: - ನ್ಯಾಷನಲ್‌ ಶಾಲೆಯ ವಿರುದ್ಧ 
ಯಾವುದೇ ದೂರು ಸ್ಥೀಕೃತವಾಗಿರುವುದಿಲ್ಲ. ಶಾಲಾ | 
ಶುಲ್ಗಗಳಿಣೆ ಸಂಬಂಧಿಸಿದಂತೆ ದೂರುಗಳನ್ನು ಆಯಾ ಕ್ಷೇತ್ರ 


| ಶಿಕ್ಷಣಾಧಿಕಾರಿಗಳ ಕಛೇರಿಯಲ್ಲಿ ಸಲ್ಲಿಸಲು ಅವಕಾಶ 


ಕಲ್ಲಿಸಲಾಗಿದೆ. 


ಈ) ಹಾಗಿದ್ದಲ್ಲಿ ಅಂತಹ ಶಾಲೆಗಳ ಆಡಳಿತ 
ಮಂಡಳಿ ವಿರುದ್ಧ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? (ಮಾಹಿತಿ ಒದಗಿಸುವುದು) 


ಉಪ ಪುಕ್ನೆ (ಉರಲ್ಲಿ ಉತ್ತರಿಸಿದೆ. 


ಇಪಿ 8 ಪಿಜಿನಿ 2021 


ವ್‌ 


EE ಕುಮಾರ್‌] 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 


